ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಕರೋನಾ ಸಾಂಕ್ರಾಮಿಕ (€ಂvid-19) ರೋಗ ಹಬ್ಬುವಿಕೆ ತಡೆಯಲು ವಿನಿಯೋಗಿಸಿದ ಅನುದಾನ ಬಗ್ಗೆ 


ಶ್ರೀ ಕೆ. ಗೋವಿಂದರಾಜ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 


772 (982) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರು ನಗರ ಮತ್ತು ರಾಜ್ಯದಲ್ಲಿ ಕರೋನಾ ಸಾಂಕ್ರಾಮಿಕ (€ಂ೪id-19) ರೋಗ ಹಾವಳಿಯನ್ನು 
ಯಾವಾಗ ಗುರುತಿಸಲಾಯಿತು ; ಈ ವೈರಸ್‌ ಹರಡುವಿಕೆಯನ್ನು ತಡೆಗಟ್ಟಿಲು, ಮೈರಸ್‌ ಬಾಧಿತರಿಗೆ 


ಚಿಕಿತ್ಸೆಯೂ ಸೇರಿದಂತೆ ವಿವಿಧ ಹಂತಗಳಲ್ಲಿ ಕೈಗೊಂಡ ಕ್ರಮಗಳ ಸ್ವರೂಪ ಏನು ; (ವಿವರವಾದ 
ಸಂಪೂರ್ಣ ಮಾಹಿತಿಯನ್ನು ಪ್ರತ್ಯೇಕವಾಗಿ ಒದಗಿಸುವುದು) 


(ಆ) ಕೊರೋನಾ ಸಾಂಕ್ರಾಮಿಕ (€ಂ೪id-19) ರೋಗದ ಕಾರಣದಿಂದಾಗಿ ಸರ್ಕಾರ ವಿವಿಧ ಯೋಜನೆಗಳು, 
ಕಾರ್ಯಕ್ರಮಗಳನ್ನು ರೂಪಿಸಿ ಜಾರಿಗೆ ತಂದಿದ್ದು, ಇವುಗಳ ಕುರಿತಾಗಿ ಪ್ರತ್ಯೇಕ ವಿವರ ಮತ್ತು ಈ 
ಯೋಜನೆ/ಕಾರ್ಯಕ್ರಮಗಳಿಗೆ ವಿವಿಧ ಇಲಾಖೆಗಳ ಮೂಲಕ ವಿನಿಯೋಗಿಸಿದ ಅನುದಾನ ಎಷ್ಟು ; 
(ಪುತ್ಯೇಕವಾರು ಸಂಪೂರ್ಣ ಮಾಹಿತಿ ಒದಗಿಸುವುದು) 


(ಇ) ಕರೋನಾ ಸಾಂಕ್ರಾಮಿಕ (€ಂ೪id-19) ರೋಗ ನಿಯಂತಿಸುವಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳು 
ಮತ್ತು ಮುಖ್ಯಸ್ಥರ ನಡುವಿನ ಮಾಹಿತಿ ಕೊರತೆ ಮತ್ತು ಸಮನ್ವಯ ಕೊರತೆಯಿಂದಾಗಿ ಆರ್ಥಿಕವಾಗಿ 
ಹೆಚ್ಚು ಹಾನಿ ಮತ್ತು ವಿನಿಯೋಗಿಸಲಾದ ಹಣದಲ್ಲೂ ಏರುಷೇರಾಗಿರುವ ಗಂಬೀರತೆಯನ್ನು ಸರ್ಕಾರ 
ಗಮನಿಸಿದೆಯೇ; ಹಾಗಿದ್ದಲ್ಲಿ, ಇಂತಹ ವೆಚ್ಚವನ್ನು ನಿಯಂತಿಸುವಲ್ಲಿ ವಿಫಲರಾದವರ ಮೇಲೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು? (ಮಾಹಿತಿ ಒದಗಿಸುವುದು) 


